ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 55(29) 

ಸದಸ್ಯರ ಹೆಸರು : ಶ್ರೀ ಮರಿತಿಬ್ಬೇಗೌಡ ( ಶಿಕ್ಷಕರ ಕ್ಷೇತ್ರ) 

ಉತ್ತರಿಸಬೇಕಾದ ದಿನಾಂಕ : 13-12-2021 

ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 


1995 ರಿಂದ 2000ನೇ ಸಾಲಿನವರೆಗೆ 
ಪ್ರಾರಂಭಗೊಂಡಿರುವ ಕನ್ನಡ ಮಾಧ್ಯಮ ಅನುದಾನ ರಹಿತ 
ಪ್ರಾಥಮಿಕ ಶಾಲೆಗಳು ಒಟ್ಟು: 685. 
ಪ್ರೌಢಶಾಲೆಗಳ ಸಂಖ್ಯೆ : 2॥ (ವಿವರಗಳನ್ನು 
ಅನುಬಂಧದಲ್ಲಿರಿಸಿದೆ). 

ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪದವಿ ಪೂರ್ವ 
ಕಾಲೇಜುಗಳನ್ನು ಮಂಜೂರು ಮಾಡುವಾಗ ಮಾಧ್ಯಮವಾರು 
ಕಾಲೇಜುಗಳನ್ನು ಮಂಜೂರು ಮಾಡುವುದಿಲ್ಲ. 
ಬಂದಿದೆ. 


1995 ರಿಂದ 2000ನೇ ಸಾಲಿನವರೆಗೆ 
ಪ್ರಾರಂಭಗೊಂಡಿರುವ ಕನ್ನಡ 
ಮಾಧ್ಯಮ ಅನುದಾನ ರಹಿತ ಶಾಲೆ 
ಹಾಗೂ ಪದವಿ ಪೂರ್ವ ಕಾಲೇಜುಗಳ 
ಸಂಖ್ಯೆ ಎಷ್ಟು: (ಪ್ರತ್ಯೇಕವಾಗಿ ವಿವರ 
ನೀಡುವುದು) 


ಸದರಿ ಶಾಲಾ ಕಾಲೇಜುಗಳಲ್ಲಿ 
ಅಭ್ಯಾಸ ಮಾಡುತ್ತಿರುವ ಬಡ 
ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲಾ 
ಮಕ್ಕಳಿಗೆ ನೀಡುವಂತೆ 
ಸವಲತ್ತುಗಳನ್ನು ನೀಡದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಸದರಿ ಶಾಲೆಗಳ ಮಕ್ಕಳಿಗೆ ಉಚಿತ 
ಸವಲತ್ತುಗಳನ್ನು ಕಲ್ಪಿಸಲು ಸರ್ಕಾರ 
ಕ್ರಮ ಕೈಗೊಳ್ಳುವುದೇ; 


* ಅನುದಾನರಹಿತ ಶಾಲೆಗಳು ವಿದ್ಯಾರ್ಥಿಗಳಿಂದ ಬೋಧನಾ 
ಶುಲ್ಮ ಮತ್ತು ಇತರೆ ಶುಲ್ಕಗಳನ್ನು ಪಡೆದು ದೈನಂದಿನ 
ವೆಚ್ಚಗಳನ್ನು ಭರಿಸುವುದರಿಂದ ಹಾಗೂ ಈ ಸಂಸ್ಥೆಗಳು 
ಸೇವಾ ಮನೋಭಾವದಿಂದ ಶಾಲೆಗಳನ್ನು ಪ್ರಾರಂಭಿಸಿದ್ದು 
ಇತರೆ ಎಲ್ಲಾ ಸೌಲಭ್ಯಗಳಿಗೆ ಆರ್ಥಿಕ ಸಂಪನ್ಮೂಲಗಳನ್ನು 
ಆಡಳಿತ ಮಂಡಳಿಗಳೇ 
ಕ್ರೋಢೀಕರಿಸಿಕೊಳ್ಳಬೇಕಾಗಿರುವುದರಿಂದ ಇಂತಹ 
ಶಾಲೆಗಳಿಗೆ ಯಾವುದೇ ಅನುದಾನವನ್ನು ಅಥವಾ ಶಾಲೆಯ 
ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನು ನೀಡಿರುವುದಿಲ್ಲ. 


ಪದವಿಪೂರ್ವ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಉಪ ಪ್ರಶ್ನೆ 
"ಅ" ಗೆ ನೀಡಲಾದ ಉತ್ತರದ ಹಿನ್ನಲೆಯಲ್ಲಿ ಅನ್ವಯಿಸುವುದಿಲ್ಲ. 


ಬಂದಿದೆ. 
ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಿಗೆ ವೇತನಾನುದಾನ 


ಸದರಿ ಶಾಲಾ ಕಾಲೇಜುಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಬೋಧಕ 


ಬೋಧಕೇತರಿಗೆ ವೇತನಾನುದಾನ 
ನೀಡದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ನೀಡಲು ಬೇಕಾಗುವ ವಾರ್ಷಿಕ ಅಂದಾಜು ಮೊತ್ತ 
ರೂ.28,56,45,000/- 
ಪ್ರೌಢ ಶಾಲೆಯ ಸಹ ಶಿಕ್ಷಕರಿಗೆ ವೇತನಾನುದಾನ ನೀಡಲು |. 


ಉ. | ಹಾಗಿದ್ದಲ್ಲಿ, ಸದರಿಯವರಿಗೆ | ಬೇಕಾಗುವ ವಾರ್ಷಿಕ ಅಂದಾಜು ಮೊತ್ತ ರೂ.11,37,29,000/- 
ವೇತನಾನುದಾನ ನೀಡಲು ಬೇಕಾಗುವ 
ವಾರ್ಷಿಕ ಅಂದಾಜು ಮೊತ್ತವೆಷ್ಟು; 995ರ ಸಂತರ ಆರಂಭವಾದ ಅನುದಾನ ರಹಿತ ಶಾಲಾ 


ಯಾವ ಕಾಲಮಿತಿಯಲ್ಲಿ 
ವೇತನಾನುದಾನ ನೀಡಲಾಗುವುದು? 


ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಸಂಬಂಧ 
ಹಿಂದಿನ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ಮಾನ್ಯ ವಿಧಾನ 
ಪರಿಷತ್‌ ಸದಸ್ಯರು ಹಾಗೂ ಹಾಲಿ ಸಭಾಪತಿ ರವರ 
ಸಮ್ಮುಖದಲ್ಲಿ ಏರ್ಪಡಿಸಲಾಗಿದ್ದ ಸಭೆಯಲ್ಲಿ, ಸದರಿ ಶಾಲಾ 
ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ ಸಂಬಂಧ 
1995 ರಿಂದ 2019 ರವರೆಗೆ ಪ್ರತಿ ೦5 ವರ್ಷದ ಬ್ಲಾಕ್‌ ಅವಧಿಯಲ್ಲಿ 
ಪ್ರಾರಂಭಿಸಲಾಗಿರುವ ಶಾಲಾ ಕಾಲೇಜುಗಳಲ್ಲಿ ಎಷ್ಟು ಶಿಕ್ಷಕರು / 
ಉಪನ್ಯಾಸಕರುಗಳು /ಬೋಧಕೇತರುಗಳು 
ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಇವರುಗಳನ್ನು ಅನುದಾನಕ್ಕೆ 
ಒಳಪಡಿಸಿದಲ್ಲಿ ವಾರ್ಷಿಕವಾಗಿ ತಗಲುವ ಅಂದಾಜು ವೆಚ್ಚದ 
ಮಾಹಿತಿಯನ್ನು ಆಯುಕ್ತಾಲಯಗಳು ಮತ್ತು ಪದವಿ ಪೂರ್ವ 
ನಿರ್ದೇಶನಾಲಯದಿಂದ ಪಡೆದು ಪರಿಶೀಲಿಸಲಾಗುತ್ತಿದೆ. 


ಇಪಿ 259 ಪಿಎಂಸಿ 2021 


ಸಕಾಲ ಸಚಿವರು. 


